ಕರ್ನಾಟಿಕ ವಿಧಾನ ಪರಿಷತ್ತು 
ನೂರ ನಲವತ್ತ ಮೂರನೆಯ ಅಧಿವೇಶನದ ಮುಂದುವರೆದ ಉಪವಬೇಶನ 


ಚುತಫೆ ರಹಿತ ಪುಶ್ನೆ 
ದಿನಾಂಕ: 22-03-2021 ಪ್ರಶ್ನೆ ಸಂಖ್ಯೆ: 1529(1854) 
ಸದಸ್ಯರ ಹೆಸರು ಮತ್ತು ಕ್ಲೇತ್ರು: ಶ್ರೀ ಆರ್‌. ಧರ್ಮಸೇನ (ಸ್ಥಳೀಯ ಸಂಸ್ಥೆಗಳ ಕ್ಲೇತ್ರ) 


ಉತ್ತರ ನೀಡಬೇಕಾದ ದಿನಾಂಕ: 22-03-2021 
ಉತರಿಸುವ ಸಚಿವರು: ಕಾರ್ಮಿಕ ಸಚಿವರು 
ವಿಷಯ: ಕಾರ್ಮಿಕರ ಶೋಷಣೆ ತಡೆಗಟ್ಟುವುದು 


(ಅ) ಅನೇಕ ಖಾಸಗಿ ಸಂಸ್ಥೆಗಳಲ್ಲಿ ಕಾರ್ಮಿಕರನ್ನು ಶೋಷಣೆ ಮಾಡುತ್ತಿದ್ದು ಈ ವಿಚಾರದಲ್ಲಿ 
ಕಾರ್ಮಿಕ ಇಲಾಖೆ ಯಾವ ರೀತಿ ಕಮ ತೆಗೆದುಕೊಂಡಿದೆ; ತನಿಖೆ ಮಾಡಲಾಗಿರುವುದು ಎಷ್ಟು; 
(ಕಳೆದ ಎರಡು ವರ್ಷಗಳ ಮಾಹಿತಿ ನೀಡುವುದು) 


(ಆ) ಕಾರ್ಮಿಕರ ರಕ್ಷಣೆಗೆ ಯಾವ ಯಾವ ಕಾನೂನುಗಳಿವೆ; ಇದರ ಅನುಷ್ಠಾನ 
ಸಮರ್ಪಕವಾಗಿ ನಡೆಯುತ್ತಿದೆಯೇ; ಅಧಿಕಾರಿಗಳು ಸ್ವತಃ ಭೇಟಿ ನೀಡಿ ತಪಾಸಣೆ ಮಾಡಿ 
ತಪ್ಪಿತಸ್ಥ ಮಾಲೀಕರ ಮೇಲೆ ಕ್ರಮ ತೆಗೆದುಕೊಳ್ಳಲಾಗುತಿದೆಯೇ; 


(ಇ) ಕಾರ್ಮಿಕರ ಕೆಲಸದ ಅವಧಿ ರಜೆ ಸೌಲಭ್ಯ ಆರೋಗ್ಯ ವ್ಯವಸ್ಥೆ ಇದರ ಬಗ್ಗೆ ತಪಾಸಣೆ 
ಮಾಡಿ ಕಾರ್ಮಿಕರ ಹಿತರಕ್ಷಣೆ ಮಾಡಲು ನೇಮಕವಾಗಿರುವ ಅಧಿಕಾರಿಗಳು ಸಮರ್ಪಕವಾಗಿ 
ಕಾರ್ಯನಿರ್ವಹಣೆ ಮಾಡುತ್ತಿದ್ದಾರೆಯೇ; ಕಾರ್ಮಿಕ ಆಯುಕರು /ಹಿರಿಯ ಅಧಿಕಾರಿಗಳು 
ತವಿಖೆ ನಡೆಸುತಿದ್ದಾರೆಯೇ; ಈ ಕುರಿತು ಜಾಲ್ಲಿಯಲ್ಲಿರುವ ವ್ಯವಸ್ಥೆ ಏನು? 


